ಹ್‌ 


ಕರ್ನಾಟಕ ವಿಧಾನ ಪರಿಷತ್ತು 


ರಾಜ್ಯದ ಗ್ರಾಮ ಪಂಚಾಯತ್‌ ಗಳಲ್ಲಿ 
ಅಂತರ್ಜಾಲ ವ್ಯವಸ್ಥೆ ಬಳಸಿಕೊಂಡು 
ನೀಡಲಾಗುತ್ತಿರುವ ಸೇವೆಗಳು 
ಯಾವುವು; 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ | 2155 
ಸದಸ್ಯರ ಹೆಸರು ಶ್ರೀ ಮಂಜುನಾಥ್‌ ಭಂಡಾರಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


18.03.2022 - 
ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರು. ¢ 


ENE 


ಪ್ರಸುತ್ತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆಯ 16 ಸೇವೆಗಳನ್ನು ಗ್ರಾಮ ಪಂಚಾಯತ್‌ ಗಳಲ್ಲಿ 
ಅಂತರ್ಜಾಲ ವ್ಯವಸ್ಥೆ ಬಳಸಿಕೊಂಡು ಒದಗಿಸಲಾಗುತ್ತಿದೆ, 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ 


ಸೇವೆಗಳು 
Building Construction License 


2} ew Water Supply Connection 
13D isconnection of Water Supply, -. 
|4| aintenance of Drinking Water | 


Maintenance of Street Light 


[5 Nieranes oF Vlg caries 
SFomiA OOOO 
Form 11B Y 


BE for Establishment of Industrial Agriculture- 


[Based Production Unit 
|13|No Objection Certificate 
|14 Permission to Hoardings (Decision Pending) 


of Job Card to Unskilled Laboures Unde; 
MGNREGS 


16 Providing Employment to unskilled Labours| 
K[MGNREGS 


ರಾಜ್ಯದ ಗ್ರಾಮ ಪಂಚಾಯತ್‌ ಗಳಲ್ಲಿ 
ಅಸಮರ್ಪಕರ ಅಂತರ್ಜಾಲ 
ವ್ಯವಸ್ಥೆಯಿಂದ ಅಧಿಕಾರಿಗಳಿಗೆ ಹಾಗೂ 


ಗ್ರಾಮೀಣ _ ನಿವಾಸಿಗಳಿಗೆ | ತೀವ್ರ 
ತೊಂದರೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೆಃ 


ರಾಜ್ಯದ ಗ್ರಾಮ ಪಂಚಾಯತ್‌ ಗಳಲ್ಲಿ | ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ಕೇಂದ್ರ ಸರ್ಕಾರವು ಭಾರತ್‌ | 
ಸಮರ್ಪಕ ಅಂತರ್ಜಾಲ ಸೇವೆ [ನೆಟ್‌ ಯೋಜನೆಯ ಹಂತ-1 ೦pಂ೩॥ ೯b ಬ್ರಾಡ್‌ಬ್ಯಾಂಡ್‌ 
ಒದಗಿಸಲು : ಸರ್ಕಾರ: ಕೈಗೊಂಡ | ಸಂಪರ್ಕವನ್ನು ಒದಗಿಸಲಾಗಿದೆ. 

ಕ್ರಮಗಳಿನುೂ "| ಯಾವ ಗ್ರಾಮ ಪಂಟಾಯತಿಗಳಲ್ಲಿ - ಅಂತರ್ಜಾಲದ 


ಸಮಸ್ಯೆಗಳಿದ್ದಲ್ಲಿ, 'ಅಂತಹ ಗ್ರಾಮ ಪಂಚಾಯತಿಗಳಲ್ಲಿ ಇತರೆ 


Service Providers NY BSNL, BBNL, Airtel ಅಥವಾ 


'}dio ಸಂಸ್ಥೆಗಳಿಂದ ಅಂತರ್ಜಾಲದ ಸಂಪರ್ಕವನ್ನು ಪಡೆಯಲು 


ತಿಳಿಸಲಾಗಿದೆ, 


ಸಂ; ಗ್ರಾಅಪ/84/ಇ-ಅಡಳಿತ/2022 


